ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ : 24ನೇ ಜುಲೈ, 2019 


27. ಬೆಳೆ ಪರಿಹಾರ ನೀಡುವ ಬಗ್ಗೆ 
ಶ್ರೀ ವಿವೇಕರಾವ್‌ ವಸಂತರಾವ್‌ ಪಾಟೇಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) :- 


582 (606) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನುದಯವಿಟ್ಟು ತಿಳಿಸುವರೆ:- 


(ಅ) 2018-19 ನೇ ಸಾಲಿನಲ್ಲಿ ಬೆಳೆಗಾವಿ ಜಿಲ್ಲೆಯಲ್ಲಿ ಬರಗಾಲದಿಂದಾಗಿ ಹಾನಿಗೊಳಗಾದ ಬೆಳೆಗಳ ಜಮೀನಿನ 


ವಿಪ್ತೀರ್ಣವೆಷ್ಟು ; ಹಾಗೂ ಬೆಳೆಯ ನಷ್ಟವೆಷ್ಟು ; (ಬೆಳೆವಾರುತಾಲ್ಲೂಕುವಾರು ಮಾಹಿತಿಯನ್ನು ನೀಡುವುದು) 


(ಆ) ಹಾನಿಗೊಳಗಾದ ಬೆಳೆಗಳಿಗೆ ಪರಿಹಾರ ನೀಡಲಾಗಿದೆಯೇ ;ನೀಡಿದ್ದಲ್ಲಿ, ಬೆಳೆವಾರು ತಾಲ್ಲೂಕುವಾರು ಮಾಹಿತಿಯನ್ನು 
ನೀಡುವುದು ; 


(ಇ) ಬೆಳೆ ಪರಿಹಾರ ನೀಡದಿದ್ದಲ್ಲಿ, ಸರ್ಕಾರವು ಈವರೆಗೆ ಕೈಗೊಂಡ ಕ್ರಮಗಳೇನು ? 


